ನೀರನ್ನು ಉಳಿಸಿ ಭೂಮಿಯನ್ನು ರಕ್ಷಿಸಿ 
ನವಲೇಶ್‌ ಕುಮಾರ್‌ 


ನೀವೊಬ್ಬ ಅತ್ಯುತ್ತಮ ಶಿಕ್ಷಕರು ಮತ್ತು ನೀವು ನಿಮ್ಮ ಮಕ್ಕಳಗೆ 
ಬೋಧನೆ ಮಾಡುವಲ್ಲ ಉತ್ತಮ ಸಾಧನೆ ಮಾಡಿದ್ದೀರಿ ಎಂದು 
ಊಹಿಸಿಕೊಳ್ಳೋಣ. ನಿಮ್ಮ ವಿದ್ಯಾರ್ಥಿಗಳು ಕೂಡ ಉತ್ತಮ 
ಅಂಕಗಳನ್ನು ಪಡೆದು ಉತ್ತೀರ್ಣರಾಗಿರುತ್ತಾರೆ. ಆದರೆ 
ಇನ್ನೊಂದೆಡೆ, ನಿಮ್ಮ ತರಗತಿಯ ಇದೇ ಮಕ್ಕಳು ತಮ್ಮ 
ಮನೆಗಳೂ ನೀರನ್ನು ಪೋಲು ಮಾಡುತ್ತಿರುತ್ತಾರೆ. ತಮ್ಮ 
ಸುತ್ತಮುತ್ತಅನ ಪರಿಸರದಲ್ಲ ಕಸಕಡ್ಡಿ. ತ್ಯಾಜ್ಯಗಳನ್ನು 
ಎಸೆಯುತ್ತಿರುತ್ತಾರೆ. ಮರಗಳನ್ನು ನಾಶ ಮಾಡುತ್ತಿರುತ್ತಾರೆ 
ಮತ್ತು ಶಾಲಾ ಮ್ಯೈದಾನಗಳಲ್ಪ ಗಿಡಗಳನ್ನು ಕಡಿಯುತ್ತಿರುತ್ತಾರೆ 
ಅಥವಾ ಗುಂಪಿನಲ್ಲಿ ಸೇರಿಕೊಂಡು ಇವೆಲ್ಲವನ್ನೂ 
ಮಾಡುತ್ತಿರುತ್ತಾರೆ ಎಂದಿಟ್ಟುಕೊಳ್ಳ. ಇವೆಲ್ಲವೂ ನಿಜವೇ 
ಅನ್ನುವುದಾದರೆ ನೀವೊಬ್ಬ 'ಶಾಲಾ ಶಿಕ್ಷಕಿ” ಎಂಬ ವ್ಯಾಖ್ಯಾನದ 
ಬಗ್ದೆ ಮರುಪರಿಶೀಅಸಬೇಕಾದ ಅಗತ್ಯವಿದೆ. ಒಂದು ಶಾಲೆ 
ಎಂದರೆ ಅದು ಎಲ್ಲ ರೀತಿಯ ಕಲಅಕೆಯ, ಚಿಕ್ಕ ಮಕ್ಕಳಗೆ ಶಿಕ್ಷಣ 
ನೀಡುವ ಉತ್ತಮ ಕೇಂದ್ರ. ಹಾಗಾಗಿ ಶಾಲೆಗಳಲ್ಲನ ಶೈಕ್ಷಣಿಕ 
ಪ್ರಕ್ರಿಯೆಯ ಪ್ರಾಥಮಿಕ ಗುರಿ ಮಕ್ಕಳನ್ನು ಮುಂದಿನ 
ವಿಚಾರವಂತ, ಜಾಗೃತ ನಾಗರಿಕರನ್ನಾಗಿ ರೂಪಿಸುವುದು ಎಂದು 
ನಿರ್ಧರಿಸುವುದು ಸಮಂಜಸವಾಗಿದೆ. 


ತಮ್ಮ ಸುತ್ತಮುತ್ತಅನ ಪರಿಸರದ ಬಗ್ಗೆ ಮಕ್ಕಳಗೆ ಚಿಕ್ಕ 
ವಯಸ್ಸಿನಿಂದಲೇ ಅರಿವು ಮೂಡಿಸಬೇಕು. ಇಂತಹ ಜಾಗ್ಯೃತಿ 
ಮೂಡಿಸುವ ಕೆಲಸದಿಂದಾಗಿ ವಿದ್ಯಾರ್ಥಿಗಳು ತರಗತಿಯುಂದ 
ಹೊರಗೆ ನಡೆಯುವ ವಿದ್ಯಮಾನಗಳಲ್ಲ ತೊಡಗಿಸಿಕೊಳ್ಳಲು 
ಮತ್ತು ಅದರಿಂದ ಕಆಅಯಲು ಸಾಧ್ಯವಾಗುತ್ತದೆ. ಇಷ್ಟು 
ಮಾತ್ರವಲ್ಲದೆ ಹೊರಜಗತ್ತಿನ ವಾಸ್ತವ ಸಂಗತಿಗಳ ಜೊತೆಗೆ 
ನಂಟು ಬೆಳೆಸಿಕೊಳ್ಳಲು ಹಾಗೂ ಜೀವನದ ಅನೇಕ 
ಸಂದರ್ಭಗಳಲ್ಲ ತಾವು ಕಲತಿದ್ದನ್ನು ಅನ್ಪಯುಸಿಕೊಳ್ಳಲು 
ಸಾಧ್ಯವಾಗುತ್ತದೆ. ಪರಿಸರ ಶಿಕ್ಷಣವು ಹೇಗೆ ಸಾಮಾಜಕ, ಆರ್ಥಿಕ. 
ಪರಿಸರ, ಸಂಸ್ಕೃತಿ ಮತ್ತು ರಾಜಕೀಯ ಸಂಗತಿಗಳು 
ಒಂದಕ್ಕೊಂದು ತಳುಕು ಹಾಕಿಕೊಂಡಿವೆ ಎಂಬುದನ್ನು ಮಕ್ಕಳಗೆ 
ಕಅಸುತ್ತದೆ. ಜೊತೆಗೆ ತಮ್ಮ ಆಯ್ದೆಗಳು ಮತ್ತು ನಡವಳಕೆಗಳು 
ಪರಿಸರದ ಮೇಲೆ ಹೇಗೆ ಪರಿಣಾಮವನ್ನು ಜರುತ್ತವೆ 
ಎಂಬುದನ್ನು ತಿಆದುಕೊಳ್ಳಲು ಸಾಧ್ಯವಾಗುತ್ತದೆ. 


ಪರಿಸರ ಜಾಗೃತಿ ಶಿಕ್ಷಣ 
ಮಕ್ಸಳ ವಯಸ್ಸು ಮತ್ತು ಅವರ ತಿಳುವಳಕೆಯ ಮುಟ್ಟಕ್ಕೆ 


ಸೂಕ್ತವಾಗಿ ಶಾಲೆಗಕಲ್ಪ ಪರಿಸರ ಜಾಗೃತಿಯನ್ನು 
ಉಂಟುಮಾಡುವ ಪ್ರಯತ್ನಗಳನ್ನು ಮಾಡಬೇಕು. ಆದರೆ ಇವು 


50 


ಇ 
5 
BR 


ಕೇವಲ ಸೈದ್ದಾಂತಿಕ ಹೊರೆಯಾಗದೆ ಮಕ್ಕಳು ಪ್ರತಹ ಮಾಡಿ 
ಸಂತೋಷವನ್ನು ಅನುಭವಿಸಬೇಕು. ಅವರಲ್ಲ ಆಸಕ್ತಿಯನ್ನು 
ಮೂಡಿಸಬೇಕು ಮತ್ತು ಹೆಚ್ಚು ಪ್ರಾಯೋಗಿಕವಾಗಿಯೂ 
ಇರಬೇಕು. ತಮ್ಮ ತರಗತಿಗಳಲ್ಲ ಯಾವ ರೀತಿಯ ಪರಿಸರ 
ಚಟುವಟಕೆಗಳನ್ನು ನಡೆಸಲು ಸಾಧ್ಯವಿದೆ ಎಂಬ ಬಣ್ಣೆ ನಾನು 
ಕೆಲವು ಶಿಕ್ಷಕರ ಜೊತೆ ಮಾತನಾಡಿದೆ. 


ತರಗತಿಯಲ್ಲಿನ ಪ್ರಯೋಗಗಳು 


ಪ್ರಕೃತಿ ಸಂಚಾರವು ಒಂದು ಅದ್ಭುತ ಚಟುವಟಕೆಯಾಗಿದ್ದು, 
ಇದರಿಂದ ಮಕ್ಕಳು ತಮ್ಮ ಸುತ್ತಅನ ಪರಿಸರದ ಜೊತೆ ನಂಟು 
ಬೆಳೆಸಿಕೊಳ್ಳುತ್ತಾರೆ ಎಂದು ಸಿರೋಹಿಯ ಮಾಂಡ್ತಾದಲ್ಲ ಅಜೀಂ 
ಪ್ರೇಮ್‌ಜ ಶಾಲೆಯಲ್ಲ ಶಿಕ್ಷಕಿಯಾಗಿರುವ ಅನುರಾಧಾ ಅವರು 
ಅಭಿಪ್ರಾಯಪಡುತ್ತಾರೆ. ಇಂತಹ ಪ್ರಯೋಗಗಳನ್ನು 
ಮಾಡುವುದರಿಂದ ಮಕ್ಕಳು ಸುತ್ತಅನ ವಾತಾವರಣವನ್ನು 
ನೋಡುವ, ಅರ್ಥ ಮಾಡಿಕೊಳ್ಳುವ ಹಾಗೂ ಅವುಗಳ ಬಣ್ಣೆ ಪ್ರಶ್ನೆ 
ಮಾಡುವಂತಹ ಕೌಶಲಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಅನುರಾಧಾ 
ಅವರು ಒಂದರಿಂದ ನಾಲ್ಲನೇ ತರಗತಿಯ ವಿದ್ಯಾರ್ಥಿಗಳನ್ನು 
ಪ್ರಕೃತಿ ಸಂಚಾರಕ್ಕೆ ಕರೆದುಕೊಂಡು ಹೋಗುತ್ತಾರೆ. ಶೈಕ್ಷಣಿಕ 
ಮನೋವಿಜ್ಞಾನದ (educational psychology) ಪ್ರಕಾರ ಪ್ರಕೃತಿ 
ಸಂಚಾರವು ಮಕ್ಷಳ ಮೇಲೆ ನಿಶ್ಲಿತವಾಗಿ ಪರಿಣಾಮ ಬೀರುವ 
ವಿಧಾನವಾಗಿದೆ. ಏಳು ವರ್ಷ ವಯಸ್ಸಿನ ವಿದ್ಯಾರ್ಥಿಗಳು ತಮ್ಯ 
ಸುತ್ತಅನ ಪರಿಸರವನ್ನು ಸೂಕ್ಷವಾಗಿ ಅವಲೋಕಿಸುವ ಮತ್ತು 
ಅವುಗಳಗೆ ಸಂಬಂಧಿಸಿದ ಹೊಸ ಮಾಹಿತಿಗಳನ್ನು ತಕ್ಷಣ 
ರಹಿಸುವ ಪರಿಣಿತಿಯನ್ನು ಹೊಂದಿರುತ್ತಾರೆ. ಇಂತಹ 
ವಯಸ್ಸಿನಲ್ಲ ಮಕ್ಕಳು ಎಲ್ಲವನ್ನೂ ಕುತೂಹಲದ ಕಣ್ಣುಗಳಂದ 
ನೋಡುವ ಒಲವು ಹೊಂದಿರುತ್ತಾರೆ. ಇದರಿಂದಾಗಿ ಹೊಸ 
ಸಂಗತಿಗಳನ್ನು ಅವರು ಬಹುಬೇಗ ಅರ್ಥಮಾಡಿಕೊಳ್ಳಲು 
ಸಾಧ್ಯವಾಗುತ್ತದೆ.ಈ ಸಂಬಂಧ ತಮ್ಮ ಇನ್ನಷ್ಟು 
ಅನುಭವಗಳನ್ನು ಹಂಚಿಕೊಂಡ ಅನುರಾಧಾ ಅವರು, ಉನ್ನತ 
ಮಟ್ಟದ ಯೋಚನಾ ಕೌಶಲಗಕಣ್ಲ (higher-order thinking 
skills -HOTS) ವಿಜ್ಞಾನ ವಿದ್ಯಾರ್ಥಿಗಳಗೆ ಎನ್‌.ಸಿ.ಇ.ಆರ್‌.ಟಿ 
ನಿಗದಿಪಡಿಸಿದ ಕಅಕಾ ಫಅತಾಂಶದಲ್ಲ ತಮ್ಮ ಪರಿಸರವನ್ನು 
ಕಾಪಾಡಲು ಕೈಗೊಳ್ಳುವ ಕ್ರಮಗಳು ಒಂದಾಗಿದೆ ಎಂದೂ 
ತಿಆಸುತ್ತಾರೆ. ಇದರಿಂದಾಗಿ ಸೂಚಿತ ಕಅಕಾ ಫಅತಗಳನ್ನು 
ಸಾಧಿಸುವುದಕ್ಕಾಗಿ ತಮ್ಮ ಪಾಠದ ಎಲ್ಲ ಕಾರ್ಯಯೋಜನೆಗಳು 
ಮಕ್ಷಳಗೆ ಸಾಕಷ್ಟು ಅವಕಾಶ ದೊರೆಯುವಂತೆ ಅನುವು 
ಮಾಡಿಕೊಟ್ಟವೆ ಮತ್ತು ನಿರ್ದಿಷ್ಟವಾದ ಚಟುವಟಕೆಗಳನ್ನು 
ಕೈಗೊಳ್ಳಲೂ ಅವಕಾಶ ಕಲ್ತಸಿವೆ. ಅವರು ವಿದ್ಯಾರ್ಥಿಗಳ ಜೊತೆ 


ಈ ವಿಷಯಗಳ ಬಣ್ಣೆ ವಿಸ್ತಾರವಾಗಿ ಚರ್ಚೆ ಮಾಡುತ್ತಾರೆ, 
ಮಕ್ಕಳಗೆ ವಿಡಿಯೊಗಳನ್ನು ತೋರಿಸುತ್ತಾರೆ, ಅವರಿಗಾಗಿ ಚರ್ಚಾ 
ಸ್ಪರ್ಧೆಗಳನ್ನು ಏರ್ಪಡಿಸುತ್ತಾರೆ. ಚಾರ್ಟ್‌ಗಳು. ಪೋಸ್ಟರ್‌ 
ಮುಂತಾದವನ್ನು ಸಿದ್ಧಪಡಿಸಲು ತಿಆಅಸುತ್ತಾರೆ. ಇವುಗಳಲ್ಪ ಕೆಲವು 
ನೇರವಾಗಿ ಪರಿಸರಕ್ಕೆ ಸಂಬಂಧಿಸಿದ ವಿಷಯಗಳಾಗಿವೆ. 
ಉದಾಹರಣೆಗೆ ರಾಷ್ಟ್ರೀಯ ವಿಜ್ಞಾನ ದಿನಕ್ಕೆ ಬೆಳೆಗಳಗಾಗಿ 
ಅತ್ಯಂತ ಕಡಿಮೆ ನೀರನ್ನು ಬಳಸುವ ಹಾಗೂ ಉತ್ತಮ 
ಫಲತಾಂಶವನ್ನು ಒದಗಿಸುವ ನಿರ್ದಿಷ್ಟ ನೀರಾವರಿ ತಂತ್ರಜ್ಞಾನದ 
ಮಾದರಿಯನ್ನು ಮಕ್ಕಳು ರೂಪಿಸಿದರು. ಗಿಡಗಳು ನೀರನ್ನು 
ತಮ್ಮೊಳಗೆ ಸಾಗಿಸುವ ವಿಷಯವನ್ನು ಬೋಧಿಸುವ 
ಸಂದರ್ಭದಲ್ಲ. ಭೂಮಿಯೊಳಗಿಂದ ನಿರಂತರ ನೀರನ್ನು 
ಮೇಲೆತ್ಲುವುದರಿಂದ ಅಂತರ್ಜಲ ಮಟ್ಟ ಅಪಾಯಕಾರಿಯಾಗಿ 
ಕುಸಿಯುತ್ತದೆ ಹಾಗೂ ಕ್ರಮೇಣ ಗಿಡಗಳಗೆ ಬೇಕಾದ ನೀರಿನ 
ಪ್ರಮಾಣ ಕಡಿಮೆಯಾಗುತ್ತ ಹೋಗುತ್ತದೆ ಎಂಬ ಅಂಶವನ್ನು 
ಮನವರಿಕೆ ಮಾಡಲು ಪ್ರಯತ್ನ ನಡೆಸುತ್ತಾರೆ. 


ಅಂತರ್ಜಲವನ್ನು ಅತಿಯಾಗಿ ಬಳಕೆ ಮಾಡುವುದನ್ನು ತಪ್ಪಿಸಲು 
ಯಾವ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಅನುರಾಧಾ ಅವರು 
ಮಕ್ಕಳನ್ನು ಕೇಳುತ್ತಾರೆ. ಮಕ್ಕಳು ಪರಸ್ಪರ ತಮ್ಮೊಳಗೇ ಚರ್ಚಿಸಿ 
ಕೆಲವು ಸಲಹೆಗಳನ್ನು ನೀಡುತ್ತಾರೆ: ಭೂಮಿಯ ಮೇಲೆ ಸಿಗುವ 
ತಾಜಾ ನೀರಿನ ಮೂಲಗಳು ಕಲುಷಿತಗೊಳ್ಳದಿದ್ದರೆ ಮತ್ತು 
ಅವನ್ನು ಸಂರಕ್ಷಿಸಿದರೆ ಅಂತರ್ಜಲದ ಬಳಕೆ ಕಡಿಮೆ ಮಾಡಲು 
ಸಾಧ್ಯ ಎಂದು ತಿಳಸುತ್ತಾರೆ. ಈ ವಿಷಯದಲ್ಲ ಮಕ್ಕಳು ತಾವೇ 
ನಾಟಕವನ್ನು ಸಿದ್ಧಪಡಿಸಿ ಪ್ರಸ್ಲುತಪಡಿಸುತ್ತಾರೆ. ಇಂತಹ 
ವಿಚಾರಗಳಲ್ಲ ಇನ್ನಷ್ಟು ಮುಂದೆ ಸಾಗಿರುವ ವಿದ್ಯಾರ್ಥಿಗಳು 
ಶಾಲೆಯಲ್ಲಿ ತ್ಯಾಜ್ಯ ವಿಲೇವಾರಿ ಯೋಜನೆಯನ್ನು ಕೂಡ 
ಪೂರ್ಣಗೊಳಸಿದ್ದಾರೆ. ಶಾಲೆಯನ್ನೇ ಒಂದು ಮಾದರಿಯಾಗಿ 
ಮಾಡಿಕೊಂಡು ಅವರು ತಮ್ಮ ಗ್ರಾಮದಲ್ಲಯೂ ಕೂಡ ಈ ಬಗ್ದೆ 
ಜಾಗೃತಿಯನ್ನು ಮೂಡಿಸಬಹುದು. 


ಇದೇ ರೀತಿ ಶಿಕ್ಷಕರು ಮಕ್ಕಳಗೆ ಗಿಡಗಳು ಮತ್ತು ಅವರ 
ಸುತ್ತಮುತ್ತ ಇರುವ ಪ್ರಾಣಿಗಳ ಬಧ್ಧೆ ತಿಆಸುವುದರಿಂದ ಅವುಗಳ 


ಪ್ರಾಮುಖ್ಯತೆ ಏನು ಎಂಬುದು ಮಕ್ಕಳಗೆ ಅರಿವಾಗುತ್ತದೆ ಎಂದು 
ಧಾರಾ ಪಪೋಟಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲ 
ಶಿಕ್ಷಕಿಯಾಗಿರುವ ರೇಖಾ ರಾಥೋಡ್‌ ಹೇಳುತ್ತಾರೆ. ಅವರು 
ತಮ್ಮ ತರಗತಿಗಳಲ್ಲ ಇದನ್ನು ಜಾರಿಗೆ ತಂದಿದ್ದಾರೆ. ಇದರಿಂದ 
ಮಕ್ಕಳು ಮರ ಮತ್ತು ಗಿಡಗಳ ಬಣ್ಣೆ ಹೆಚ್ಚನ ಸಂವೇದನೆಯನ್ನು 
ಬೆಕೆಸಿಕೊಂಡಿದ್ದಾರೆ. ಯಾವ ಕಾರಣಕ್ಕೂ ಮರಗಳನ್ನು 
ಕಡಿಯಬಾರದು ಎಂದು ಮಕ್ಕಳು ತಮ್ಮ ಸುತ್ತಮುತ್ತಅನ ಜನರಿಗೆ 
ಹೇಳತೊಡಗಿದ್ದಾರೆ. ಮರದ ತಿರುಳನಿಂದ ತೆಗೆದ ಕಾಗದದಿಂದ 
ನೋಟ್‌ಬುಕ್‌ ಮತ್ತು ಪುಸ್ತಕಗಳನ್ನು ಮಾಡಲಾಗುತ್ತದೆ ಎಂದು 
ಮಕ್ಕಳ ಜೊತೆಗೆ ನಿರಂತರವಾಗಿ ಚರ್ಚೆ ನಡೆಸಿದ ಬಳಕ ಅವರ 
ಕುಟುಂಬಗಳು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗಿದೆ. ರೇಖಾ 
ಅವರು ಮಕ್ಕಳನ್ನು ಗ್ರಾಮಗಳಗೆ ಕರೆದೊಯ್ಯುತ್ತಾರೆ ಮತ್ತು 
ಮಾರ್ಗ ಮಧ್ಯದಲ್ಲ ಮರಗಳ ಮೇಲೆ ಹಕ್ಕಿಗಳು ಗೂಡು 
ಕಟ್ಟಕೊಂಡಿರುವುದನ್ನು ತೋರಿಸುತ್ತಾರೆ. ಮರಗಳು 
ನೆಲಕ್ಸುರುಳದಂತೆ ತಡೆಯದೇ ಹೋದರೆ ಹಕ್ಕಿಗಳು ತಮ್ಮ 
ಮನೆಗಳನ್ನು ಕಳೆದುಕೊಳ್ಳುತ್ತವೆ ಎಂದು ಮಕ್ಕಳಗೆ ಮನವರಿಕೆ 
ಮಾಡುತ್ತಾರೆ. ಇದರ ಪರಿಣಾಮವಾಗಿ ಭೂಮಿಯ ಮೇಲಅರುವ 
ಅನೇಕ ಜಾತಿಯ ಪಕ್ಷಿಗಳು ವಿನಾಶ ಹೊಂದುತ್ತವೆ ಮತ್ತು 
ಪಕೃತಿಯಲ್ಲ ಬಹುದೊಡ್ಡ ಅಸಮತೋಲನಕ್ಕೆ ಕಾರಣವಾಗುತ್ತದೆ 
ಎಂದು ಮಕ್ಷಳಗೆ ತಿಅಸುತ್ತಾರೆ.ಪಿಕ್ಷಕ ರೇಖಾ ಅವರೊಂದಿಗೆ 
ಮಾತುಕತೆ ನಡೆಸಿದ ಬಳಕ ತರಗತಿಯಿಂದ ಹೊರಬಂದ ನನಗೆ 
ಕೆಲವು ಮಕ್ಕಳು ಶಾಲಾ ಆವರಣದ ಒಳಗೆ ಮಣ್ಣಿನ ಪಾತಿಗಳನ್ನು 
ಮಾಡುತ್ತಿರುವುದು ಹಾಗೂ ಗಿಡ-ಮರಗಳಗೆ ನೀರು 
ಹಾಕುತ್ತಿರುವ ದೃಶ್ಯ ಕಣ್ಣಿಗೆ ಬತ್ತು. ಅವರಲ್ಲ ಕೆಲವರೊಂದಿಗೆ 
ನಾನು ಮಾತನಾಡಿದೆ. ಗಿಡ-ಮರಗಳಗೆ ಕಾಲಕಾಲಕ್ಕೆ ಸರಿಯಾಗಿ 
ನೀರು, ಗೊಬ್ಬರ ಹಾಕುವುದರಿಂದ ಅವು ಫಲವತ್ತಾಗಿ ಬೆಳೆಯಲು 
ಸಾಧ್ಯವಾಗುತ್ತದೆ ಮತ್ತು ಹೆಚ್ಚು ಮರಗಳು ಬೆಳೆಯುವುದರಿಂದ 
ಜನರು. ಪ್ರಾಣಿಗಳು. ಹಕ್ಕಿಗಳು ಹಾಗೂ ಜೇನುಹುಳಗಳು 
ಗುಣಮಟ್ಟದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತದೆ 
ಎಂಬುದು ಮಕ್ಕಳ ಅಭಿಪ್ರಾಯವಾಗಿತ್ತು. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


51 


52 


ಚಿತ್ರ, 1, 2 ಮಕ್ಕಳು ಗಿಡಮರಗಳಿಗೆ ನೀರು ಹಾಕಿ ಆರೈಕೆ ಮಾಡುತ್ತಿರುವುದು 


ಶಿಕ್ಷಕರು ಗಮನಿಸಬೇಕಾದ ಅಂಶಗಳು 


ಪರಿಸರದ ಬಗ್ಗೆ ಬೋಧನೆಯನ್ನು ಮಾಡುವ ಸಂದರ್ಭದಲ್ಲ 
ಶಿಕ್ಷಕರು ಈ ಕೆಳಗಿನ ಕೆಲವು ಸಂಗತಿಗಳನ್ನು ಮನಸ್ಸಿನಲ್ಲಿ 
ಇಟ್ಟುಕೊಳ್ಳಬೇಕು ಎಂಬುದು ನನ್ನು ಆಶಯವಾಗಿದೆ: 


* ಪರಿಸರದ ಬಣ್ಣಿ ಜಾಗೃತಿಯನ್ನು ಮೂಡಿಸುವಾಗ 
ಮಾನವೀಯ ಮೌಲ್ಯಗಳು ಹಾಗೂ ನಡವಳಕೆಗಳು ಮತ್ತು 
ಅವುಗಳನ್ನು ಶ್ಲಾಫಿಸುವ ಗುಣ ಕೂಡ 
ಸಮೀಕರಣಗೊಂಡಿರಬೇಕು. ಇದರಿಂದ ಮಕ್ಷಳಗೆ 
ಭೂಮಿಯ ಮೇಲೆ ಬದುಕುತ್ತಿರುವ ಎಲ್ಲ ಜೀವಿಗಳು ಹಾಗೂ 
ಅವರ ಪರಿಸರದ ನಡುವೆ ಒಂದು ಕೊಂಡಿ ಇದೆ 
ಎಂಬುದನ್ನು ಅರ್ಥಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ಮತ್ತು 
ಆ ಮೂಲಕ ಪರಿಸರ ಸಂರಕ್ಷಣೆಯಲ್ಲ ಸಕ್ರಿಯವಾಗಿ 
ಭಾಗವಹಿಸಲು ಉತ್ತೇಜನ ನೀಡಿದಂತಾಗುತ್ತದೆ. 


ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


* ಶಿಕ್ಷಕರು ಮಕ್ಕಳ ಪ್ಲಕಳೀಯ ಜ್ಞಾನವನ್ನು ಶೈಕ್ಷಣಿಕ ಅಥವಾ 
[1 [ey [= ಇ 


ತರಗತಿ ಕಆಅಕೆಯ ಜೊತೆ ಜೋಡಿಸುವ ಪ್ರಯತ್ನವನ್ನು 
ಮಾಡಬೇಕು. ಇದರಿಂದ ಕೇವಲ ಕಲಕೆಗಾಗಿ ಮಾತ್ರ ಇದನ್ನು 
ತಿಆದುಕೊಳ್ಳುವ ಕಂಠಪಾಠ ಪ್ರವೃತ್ತಿಯನ್ನು 
ತಪ್ಪಿಸಿದಂತಾಗುತ್ತದೆ ಹಾಗೂ ವಯಸ್ಸಿಗೆ ಸೂಕ್ತವಾದ 
ಪರಿಸರ ಕಲಕೆಗೆ ಉತ್ತೇಜನ ನೀಡಿದಂತಾಗುತ್ತದೆ. 


sh 


ರಿಸರಕ್ಕೆ ಸಂಬಂಧಿಸಿದ ಜಾಗ್ಯೃತಿ ಮೂಡಿಸುವಲ್ಲ ಚಿತ್ರಗಳು 
ಪ್ರಮುಖ ಪಾತ್ರ ವಹಿಸುತ್ತವೆ. ಬರವಣಿಗೆಗೆ ಸಂಬಂಧಿಸಿದ 
ಚಟುವಟಕೆಗಳ ಜೊತೆಗೇ ಮಕ್ಕಳು ಚಿತ್ರಗಳನ್ನು ನೋಡುವ 
ಮೂಲಕ ಮತ್ತು ಅವನ್ನು ಮುಟ್ಟ ಅನುಭವಿಸುವ 
ಚಟುವಟಕೆಗೆ ಉತ್ತೇಜನ ನೀಡಬೇಕು. ಇದು 
ಮನರಂಜನೆಯನ್ನೂ ನೀಡುತ್ತದೆ ಮತ್ತು ಸವಾಅನದ್ದೂ 
ಆಗಿರುತ್ತದೆ. 


pE 


ಪಾಠಯೋಜನೆ: ಪರಿಸರ ಜಾಗೃತಿ 
ತರಗತಿ-1 


ಪ್ರಾಥಮಿಕ ತರಗತಿಗಳಲ್ಲ ಮಕ್ಕಳ ಜೊತೆ ಶಿಕ್ಷಕರೊಬ್ಬರು ಹೇಗೆ ಕೆಲಸ ಮಾಡಬೇಕು ಎಂಬುದನ್ನು ತೋರಿಸುವ ಪರಿಸರ ಜಾಗೃತಿಯ 
ವಿಷಯವನ್ನು ಹೊಂದಿರುವ ವ್ಯವಸ್ಥಿತವಾದ ಪಾಠಯೋಜನೆ ಇದಾಗಿದೆ: 


ವಿಷಯ: ಸೀರು 
ಪ್ರಮುಖ ಪರಿಕಲ್ಪನೆ: ನೀರಿನ ನ್ಯಾಯಸಮ್ಮತ ಬಳಕೆಯ ಅಗತ್ಯತೆ. ಮನೆ/ಕುಟು೦ಬದಲ್ಲ ನೀರಿನ ಮರುಬಳಕೆ. 


ಕಲಿಕಾ ಫಲಗಳು: 
ಈ ಕೆಳಗಿನ ಕಲಕಾ ಕ್ಷೇತ್ರಗಕಲ್ಲ ಮಕ್ಕಳು ಜಾಗೃತಿಯನ್ನು ಬೆಕೆಸಿಕೊಳ್ಳುತ್ತಾರೆ. 
ನೀರಿನ ಉಳತಾಯದ ಅಗತ್ಯತೆ 
ಮನೆ ಮತ್ತು ಶಾಲೆ ಎರಡೂ ಕಡೆಗಕಲ್ಪ ನೀರು ಪೋಲಾಗುವುದನ್ನು ತಗ್ಗಿಸುವ ಚಟುವಟಕೆಗಳು 
ಮನೆ ಮತ್ತು ಶಾಲೆಯಲ್ಲ ನೀರಿನ ಮರುಬಳಕೆ ದಾರಿಗಳು 
ಮನೆ ಮತ್ತು ಶಾಲೆಯಲ್ಲ ನೀರಿನ ಮರುಬಳಕೆಗೆ ಶ್ಲಾಘನೆ 


ತರಗತಿ ಕಲಾಪಗಳು 
ಕಲಅಕೆಯ ಅಂಶಗಳು ಕಾರ್ಯತಂತ್ರಗಳು ಬೋಧನಾ ವಿಧಾನದ ಪ್ರಕ್ರಿಯೆಗಳು/ತರಗತಿ ಸಂವಾದ 


* ನೀರಿನ ಮರುಬಳಕೆ ಅವಲೋಕನ ಈ ಪರಿಕಲ್ಪನೆಯನ್ನು ಪರಿಚಯ ಮಾಡುವ ಸಂದರ್ಭದಲ್ಲ ಮಕ್ಕಳ ಪೂರ್ವ ಜ್ಞಾನವನ್ನು 
ಪ್ರ ಆಗ್ರಲ ಬಳಸಿಕೊಳ್ಳುವುದು (ಸೀರಿನ ಬಳಕೆ ಬದ್ದೆ). 
ಮನೆ ಮತ್ತು ಶಾಲೆಯಲ್ಲ 
ನೀರು ಉಳಸುವ ಅಗತ್ಯ 
ಮತ್ತು ಮಾರ್ಗಗಳು 


ಪ್ರದರ್ಶನ ಫಲಕದಲ್ಲ ಹಾಕಲಾಗಿರುವ ನೀರಿನ ಬಳಕೆ ಮತ್ತು ನೀರನ್ನು ಬಳಸದೆ ಮಾಡುವ 
ಕೆಲಸಗಳ ಬಗೆಗಿನ ಚಿತ್ರಗಳನ್ನು ಗಮನಿಸುವಂತೆ ಅವರಿಗೆ ತಿಆಸುವುದು ಮತ್ತು ತರಗತಿಯೊಂದಿಗೆ 
ಹಂಚಿಕೊಳ್ಳುವುದು. ಚಿತ್ರಗಳಲ್ಲ ಏನಾಗುತ್ತಿದೆ? 


ಸಣ್ಣಗುಂಪುಗಳಲ್ಲ. ನೀರಿನ ಬಳಕೆ ಹೆಚ್ಚಿರುವ ಚಿತ್ರಗಳ ಬದ್ದೆ ಮತ್ತು ಅಲ್ಲ ನೀರನ್ನು ಕಡಿಮೆ ಬಳಕೆ 
ಮಾಡಲು ಸಾಧ್ಯವೇ ಎಂದು ಚರ್ಚಿಸುವುದು. 
ಇದಕೆ ಮಕ್ಕಳು ವಿವಿಧ ರೀತಿಯಲ್ಲ ಪ್ರತಿಕ್ರಿಯೆ ನೀಡಬಹುದು. ಉದಾಹರಣೆಗೆ: 


€ ನಾವು ಒಂದು ಪೂರ್ತಿ ಬಾಟಲ ನೀರಿನ ಬದಲಾಗಿ ಅರ್ಥ ಬಾಟಲ ನೀರಿನಿಂದ ಹಲ್ಲುಜ್ಣಲು ಸಾಧ್ಯ. 


*€ ಶವರ್‌ ಬದಲಾಗಿ ಬಕೆಟ್‌ ನೀರಿನಲ್ಪ ಸ್ನಾನ ಮಾಡಿದರೆ ನಾವು ನೀರನ್ನು 
ಉಳತಾಯ ಮಾಡಬಹುದು. 
ಮಕ್ಷಳು ಪ್ರತಂತ್ರವಾಗಿ ಪ್ರತಿಕ್ರಿುಸಲು ಉತ್ತೇಜನ ನೀಡುವುದು: 
ಈಗ ಕ್ಲಾಸ್‌-ರೂಮ್‌ನಲ್ಪ್ಲ ನೀರು ಹೋಲು ಮಾಡುವುದನ್ನು ತಪ್ಪಿಸುವ ಬಧ್ಧೆ ಉದಾಹರಣಿಗಳನ್ನು 
ಕೊಡುವಂತೆ ಮಕ್ಕಳಗೆ ಉತ್ತೇಜನ ನೀಡಿ. 
ಮಕ್ಷಅ೦ದ ಬರಬಹುದಾದ ಪ್ರತಿಕ್ರಿಯೆ ಹೀಗಿರಬಹುದು: 
ನಾವು ಚಿತ್ರ ಬಡಿಸಲು ಬಳಸುವ ನೀರನ್ನು ತಗ್ಗಿಸಬಹುದು ಮತ್ತು ಕುಡಿಯಲು ಎಷ್ಟು ಬೇಕೋ 
ಅಷ್ಟು ನೀರನ್ನು ಮಾತ್ರ ತೆಗೆದುಕೊಳ್ಳುವುದು. 
ಈ ಕೆಳಗಿನ ಕತೆಯನ್ನು ಮಕ್ಕಳಗೆ ಹೇಆ ಮತ್ತು ಕತೆಯ ಬಗ್ಗೆ ಆಲೋಚಿಸುವಂತೆ ತಿಜಸಿ. 


ಪುಟ್ಟ ಹುಡುಗಿ ಮಧು ಮರುಭೂಮಿ ಪ್ರದೇಶದಲ್ಲ ವಾಸ ಮಾಡುತ್ತಾಳೆ. ವಾರಕ್ಷೆ 2 ದಿನ ಮಾತ್ರ 
ಆಕೆಯ ಹಳ್ಳಿಗೆ ನೀರು ಸರಬರಾಜು ಮಾಡಲಾಗುತ್ತದೆ. 


ನೀರಿನ ಕೊರತೆಯನ್ನು ನೀಗಿಸಲು ಮಧು ನೀರನ್ನು ಮರು ಬಳಕೆ ಮಾಡಬಹುದಾದ 
ದಾರಿಗಳು ಯಾವುವು? 


ಶಿಕ್ಷಕರು ತಮ್ಮ ತರಗತಿಯಲ್ಲ ಬಳಸಬಹುದಾದ ಕೆಲವು ಚಿತ್ರಗಳು: ಮಧು ಹಗ್ಗದ ಮಂಚದ ಮೇಲೆ ಕುಳತುಕೊಂಡು ಸ್ನಾನ ಮಾಡುತ್ತಿದ್ದಾಳೆ ಮತ್ತು ಮಂಚದ 
ಕೆಳಗೆ ಇರುವ ಟಬ್‌ನಿಂದ ಆಕೆ ನೀರನ್ನು ಸಂಗ್ರಹಿಸುತ್ತಿದ್ದಾಕೆ. ಮಧು ಆ ನೀರನ್ನು ತನ್ನ ನೆಲವನ್ನು ಒರೆಸಲು ಮತ್ತು ಚರಂಡಿಯನ್ನು ಪ್ರಚ್ಛಗೊಆಸಲು ಬಳಸುತ್ತಾಳೆ. 
ಮಕ್ಕಳು ಕತೆಯ ಬಣ್ಣೆ ಆಲೋಚಿಸುತ್ತಾರೆ. ಶಿಕ್ಷಕರು ಮಕ್ಕಳಂದ ಪ್ರಶ್ನೆಗಳನ್ನು ನಿರೀಕ್ಷಿಸುತ್ತಾರೆ. ಕತೆಗೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಹೀಗಿರಬಹುದು: 


1'ನಮ್ಯ ನಗರದಲ್ಲ ಸಾಕಷ್ಟು ನೀರು ಇರುವುದರಿಂದ ನಾವು ಅದನ್ನು ಮರುಬಳಕೆ ಮಾಡಬೇಕಾದ ಅಗತ್ಯವಿರುವುದಿಲ್ಲ” ಎಂದು ಒಂದು ಮಗು ಹೇಳಬಹುದು. 
2.'ನಾವು ಮರುಭೂಮಿ ಯಲ್ಲ ವಾಸಮಾಡುತ್ತಿಲ್ಲ. ಹಾಗಾಗಿ ನಾವು ನೀರನ್ನು ಉಳತಾಯ ಮಾಡುವ ಅಥವಾ ಮರುಬಳಕೆ ಮಾಡುವ ಅಗತ್ಯವಿರುವುದಿಲ್ಲ' 
ಎಂದು ಇನ್ನೊಂದು ಮಗು ಕೇಳಬಹುದು. 

3.'ನಾವ್ಯಾಕೆ ಕೊಳಕು ನೀರನ್ನು ಮರುಬಳಕೆ ಮಾಡಬೇಕು?' ಎಂದು ಮೂರನೇ ಮಗು ಕೇಳಬಹುದು. 

4.ಕೆಲವು ಮಕ್ಕಳು ನೀರಿನ ಉಳತಾಯ ಮತ್ತು ಮರುಬಳಕೆಯ ಅಗತ್ಯವನ್ನು ಶ್ಲಾಹಿಸಬಹುದು. 


ನೀರನ್ನು ಪೋಲು ಮಾಡದೇ ಇರುವುದಕ್ಕೆ ಸಂಬಂಧಿಸಿದ ಪದ್ಯಗಳು. ಕತೆಗಳು ಮತ್ತು 
ಹಾಡುಗಳನ್ನು ಸಂಗ್ರಹಿಸಿ ತರಗತಿಗೆ ತರುವಂತೆ ಮಕ್ಕಳಗೆ ತಿಆಸಿ. ಮಕ್ಕಳ ಖುಷಿಗಾಗಿ 

ಮತ್ತು ಅವರ ಕಲಕೆಗಾಗಿ ಅದನ್ನು ತರಗತಿಯಲ್ಲ ಗಟ್ಟಯಾಗಿ ಓದಿ ಹೇ. ಮಕ್ಕಳು ನೀರನ್ನು 
ಕುರಿತಂತೆ ತಮ್ಮದೇ ಆದ ಕತೆಗಳನ್ನು ಮತ್ತು ಕವಿತೆಗಳನ್ನು ರಚಿಸಬಹುದು ಮತ್ತು ಅವುಗಳನ್ನು 
ಅವರ ದಾಖಲೆ ಮುಸ್ತಕದಲ್ಲ ಇಡಬಹುದಾಗಿದೆ. 


ಕಲಿಕಾ ಕಾರ್ಯನಿಯೋಜನೆ: 


* ಮನೆಯಲ್ಲ ಸೀರನ್ನು ಮರುಬಳಕೆ ಮಾಡುವ ವಿಧಾನವನ್ನು ಗುರುತಿಸಿ ಅದನ್ನು ಚಿತ್ರದ ಮೂಲಕ ತಿಅಸುವಂತೆ ಮಕ್ಕಳಗೆ ಹೇಳ. 

*  ಶಾಲೆಯಲ್ಪ್ಲ ಸೀರಿನ ಮರುಬಳಕೆ ಮಾಡಬಹುದಾದ ಎರಡು ವಿಧಾನಗಳನ್ನು ತಿಆಸುವಂತೆ ಮಕ್ಷಳಗೆ ಹೇಳ. 

. ಮಕ್ಕಳು ತಮ್ಮ ಅಜ್ಞ/ ಅಜ್ಜಿ ಅಥವಾ ಹಿರಿಯರೊಡನೆ ಸೀರಿನ ಮರುಬಳಕೆ ಕುರಿತು ಮಾತನಾಡಲು ತಿಆಸಿ ಮತ್ತು ಅವರು ಅದನ್ನು ತಮ್ಯ 
ತರಗತಿಗಳಲ್ಲ ಹಂಚಿಕೊಳ್ಳಬಹುದು. 


ನವಲೇಶ್‌ ಕುಮಾರ್‌ ಅವರು ಮೆಕ್ಯಾನಿಕಲ್‌ ಇಂಜನಿಯರಿಂಗ್‌ ಪದವೀಧರರಾಗಿದ್ದು. ರಾಜಸ್ಥಾನದ ಜಲೋರ್‌ನ ಅಜೀಂ ಪ್ರೇಮ್‌ಜ 
ಫೌಂಡೇಷನ್‌ ನಲ್ಲ ಸಂಪನ್ಮೂಲ ವ್ಯಕ್ತಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಸಾಮಾಜಕ ವಿಷಯಗಳ ಬಣ್ಣೆ ಬರೆಯುವುದು ಮತ್ತು ಓದುವ 
ಆಸಕ್ತಿಯನ್ನು ಹೊಂದಿರುವ ಅವರು ಶಿಕ್ಷಣದ ಮೂಲಕ ಸಾಮಾಜಕ ಬದಲಾವಣಿ ಸಾಧ್ಯ ಎಂದು ನಂಜದ್ದಾರೆ. ಸಮಾಜದಲ್ಲ ನಾವು 
ನೋಡಬಯಸುವ ಬದಲಾವಣೆ ಪ್ರಕ್ರಿಯೆಯ ಭಾಗವಾಗುವುದೇ ನಾವು ಸಮಾಜಕ್ಕೆ ಸಲ್ಪಸುವ ದೊಡ್ಡ ಕೊಡುಗೆ ಎಂದು ಭಾವಿಸಿದ್ದಾರೆ. 
ಅವರನ್ನು nawlesh.kumar@azimpremjifoundation.org ಮೂಲಕ ಸಂಪರ್ಕಿಸಬಹುದು. 


ಅನುವಾದ: ಮಂಜುನಾಥ್‌ ಚಾಂದ್‌ | ಪರಿಶೀಲನೆ: ನಾಗಮಣಿ ಎಸ್‌.ಎನ್‌. 


54 ಅಜೀಂ ಪ್ರೇಮ್‌ಜ ಯೂನಿವರ್ಸಿಟ ಲರ್ನಿಂಗ್‌ ಕರ್ವ್‌, ಅಕ್ಟೋಬರ್‌ 2023 


